ಡಾ। ಎಚ್‌.ಆರ್‌.ರಘುನಾಥ ಭಟ್‌ 


ಡಂಬಳದಲ್ಲಿ ಬೌದ್ದಾವಶೇಷಗಳ ಶೋಧನೆ 


“ಕರ್ನಾಟಕ. ಭೂಮಿ ಭಾಮಿನೀ ಮಧ್ಯದೇಶಕ್ಷೆ 
ವಿಶದ ಮೌಕ್ತಿಕ ಮನೋಹಾರಿ ಹಾರದಂತಿರ್ದ್ವ” 
ಧರ್ಮವೊಳಲು (ಧರ್ಮಪುರ-ಡಂಬಳ) ಧಾರವಾಡ 
ಜಿಲ್ಲೆಯ ಮುಂಡರಗಿ ತಾಲ್ಲೂಕಿನಲ್ಲಿದ್ದ ಬೌದ್ಧಮತ 
ಹಾಗೂ ಬೌದ್ಧವಾಸ್ತು-ಶಿಲ್ಪಕಲೆಗೆ ನೆಲೆಯಾಗಿತ್ತೆಂಬುದು 


ಸ್ವಾರಸ್ಕಕರ ಸಂಗತಿ. ಕಲ್ಯಾಣ ಚಾಳುಕ್ಕ ಚಕ್ರವರ್ತಿ 
ಆರನೆಯ ವಿಕ್ರಮಾದಿತ್ಯನ ಕಾಲದಲ್ಲಿ (೧೦೯೮ 
ಸಂಗಮ ಸೆಟ್ಟಿ ನಿರ್ಮಿಸಿದ ಬೌದ್ಧವಿಹಾರಕ್ಕೆ ನಂದಾ 


ದೀಪಕಾಗಿ ಸೊಳಸಿಯ ಪ್ರಮಾಣದ ಸೊಂಟಿಗೆಯ 
ಗಾಣದಲ್ಲೊಂದು ಸೊಂಟಿಗೆ "ಎಣ್ಣೆಯನ್ನು “ತೆಲ್ಲಿಗರಯ್ವ 
ತ್ತೊಕ್ಕಲು' 'ಹೊಟ್ಟರೆಂಬ ವಿಚಾರವು ಸ್ಥಳೀಯ "'ಶಾಸನೀ 
ಯವಾಗಿ ತಿಳಿದು ಬರುತ್ತದೆ? 


ಲೊಕಿಗುಂಡಿಯ ವಡ್ಡವ್ಯ ವಹಾರಿ ಸಂಗಮಯ್ಯ 
ಸೆಟ್ಟಿ ಕಟ್ಟಿಸಿದ ಈ ತಾರಾದೇವಿವಿಹಾರ ಎಲ್ಲಿದೆ? ಅದರ 
ಸ್ಥಳ ನಿರ್ದೇಶನ ಈಗ ಸಾಧ್ಯವೆ? ಅದಕ್ಕೆ ಸಂಬಂಧಿಸಿದ 


ಬೌದ್ಧಾವಶೇಷ ಗಳೇನೇನೂ ಉಳಿದಿಲ್ಲವೆ? "ಇದ್ದರೆ ಎಲ್ಲಿವೆ? 
— ಇದೇ ಮುಂತಾದ ಪ್ರಶ್ನೆಗಳನ್ನು. ತಲೆಯಲ್ಲಿ ತುಂಬಿ 
ಕೊಂಡು ಕ್ಷೇತ್ರಕಾರ್ಯಕ್ಕಾಗಿ ಡಂಬಳಕ್ಕೆ ಇತ್ತೀಚೆಗೆ ನಾವು 
ಹೋದೆವು. ಡಂಬಳ : ಹಾಗೂ ಅದರ ಪರಿಸರದಲ್ಲಿ 
ಇ ಅಟ್ಟ! ಸರ್ವೇಕ್ಷಣೆ ನಡೆಸಿದವು. ಆರೃತಾರಾಭಗ 
ವತೀ(?) ಶಿಲ್ಪವನ್ನೊಳಗೊಂಡ ಬೌದ್ಧ ಬಿಕ್ಷುವಿನ 
ಊಬ್ಬು ಶಿಲ್ಪ “ಪಲಕ. ಹಾಗೂ ಬೌದ್ಧವಿಹಾರದ ಬಾಗಿ 
ಲುವಾಡಕೆ "ಸಂಬಂಧಿಸಿದ ಬೌದ್ಧಯಕ್ಷ ಶಿಲ್ಪವನ್ನೊಳ 
ಗೊಂಡ ಇನ್ನೊಂದು ಫಲಕ ಪತ್ತೆಯಾದವು. ಹೀಗೆ 
.. ಶಿಲ್ಪಕಲಾಕೃತಿ ಹಾಗೂ ಅದರ ಮಹತ್ವ - 

ಷ್ಟಕ್ತೇ ಸೀಮಿತವಾಗಿದೆ - ಈ ಪುಟ್ಟಪ್ರಬಂಧ; “ಇವು 
ne” ವಿಶ್ಲೇಷಣೆಯೊಂದನ್ನು ಮೊದಲ ಬಾರಿಗೆ ಇಲ್ಲಿ 
ನೀಡಲು " ಪ್ರಯತ್ನಿಸಲಾಗಿದೆ. 


ಸುಮಾರು ನೂರುವರ್ಷಗಳ ಹಿಂದೆ (ಜುಲೈ. 
1881) ಜಾನ್‌ ಫೇತ್‌ಫುಲ್‌ ಫ್ಲೀಟರು ಸಂಪಾದಿಸಿ, 
ಪ್ರಾಮಾಣಿಕವಾಗಿ ಪ್ರಕಟಿಸಿದ ನಲವತ್ತೇಳು ಸಾಲಿನ 


ಶಾಸನವಿದ್ಧ ಸ್ಥಳ “ಜೈನ ಬಸದಿ" ಯೆಂದು ಬರೆದಿದ್ದ 
ಲ್ಲದೆ ಆ” ಶಾಸ ಸನವು” "ಜಿನಶಾಸನ' ಎಂದೂ ಬರೆದಿ 


ಇತಿಹಾಸ ದರ್ಶನ 


- ಇಲ್ಲಿಯವರೆಗೂ 


- "ಕರ್ನಾಟಕದಲ್ಲಿ 


ದ್ದರು3 ಜೇಮ್ಸ್‌ ಬರ್ಜೆಸ್‌ ಆ ಶಾಸನವನ್ನು ಮರು 
ಪರಿಶೀಲಿಸಿ ಅದು ಬೌದ್ಧಶಾಸನವೆಂದಿದ್ದರು. ಅಲ್ಲಿಂದ 
ಕರ್ನಾಟಕದಲ್ಲಿ ಬೌದ್ಧಧರ್ಮ ವನ್ನು 
ಕುರಿತಂತೆ ಬರೆಯುವಾಗೆಲ್ಲ ಈ ಶಾಸನವನ್ನು ನಾವು 
ಉಲ್ಲೇಖಿಸುತ್ತ ಬಂದಿದ್ದೇವೆ. ಹ ತಾಳ್ತಜೆ ' ವಸಂತ 
ಕುಮಾರರು ತಮ್ಮ ಚ್‌.ಡಿ. ಪ್ರಬಂಧದಲ್ಲಿ 
ಹಿ ಶಿಯ' ವಿವರಗಳನ್ನು 
ಸಮಗ್ರವಾಗಿ ನೀಡಿದ್ದಾರೆ. ಆದರೆ ಇಲ್ಲೂ ಶಾನವಿದ್ದ 
ಸ್ಥಳ "ಜೈನಬಸದಿಯೆಂದೂ, ಇನ್ನೊಂದು "ಬೌದ್ಧ ಶಾಸ 
ನವೂ 'ಜೈನಬಸದಿಯ ಬಾಗಿಲುವಾಡದ ಎಡಬದಿಗಿದೆ 
ಯೆಂದೂ ನಮೂದಿಸಲಾಗಿದ?. ಎಂ.ಎಂ. ಕಲಬುರ್ಗಿ 
ಯವರು ಸಂಪಾದಿಸಿದ ಧಾರವಾಡ ಜಿಲ್ಲಾ ಶಾಸನ್ಥ 
ಸೂಚಿಯಲ್ಲೂ ಇದೇ ರೀತಿಯಲ್ಲಿ ಬರೆಯಲಾಗಿದೆ? 
ಈ ಹಿನ್ನೆಲೆಯಲ್ಲಿ ನಮ್ಮ ಜಜ್ಞಾಸೆ ಆರಂಭವಾಯಿತು. 
ನಮ್ಮ ವಿದ್ದಾ )ರ್ಥಿ-ಮಿತ್ರ ರಾದ ದ್ಯಾಮನಗೌಡ 
ಹಾಗೂ ಬೆಳೇರಿಯವರನ್ನೊಳಗೊಂಡು ವ್ಯಾಪಕವಾದ 
ಕ್ಷೇತ್ರ ಕಾರ್ಯವನ್ನು ಮಾಡಿದೆವು. ಮೊದಲು ' ಪ್ರಕಟಿತ 
ಶಾಸನ ಶಿಲ ಸಿಗಲಿಲ್ಲ, ಜೈನಬಸದಿಯೂ ಗೋಚರಿಸ 
ಲಿಲ್ಲ ಕೊನೆಗೆ ಊರ ಹೊರ ಭಾಗದ ದಿಬ್ಬದ 
ಮೇಲಿದ್ದ ಭಗ್ನಮಂದಿರದ ಬಾಗಿಲುವಾಡದ ಅಗಲ 
ಶಿಲೆಯ ಮೇಲಿದ್ದ ಶಾಸನ ಪಾಠವನ್ನು ಅಚ್ಚುಮಾಡಿ 
ಕೊಂಡಿವು. ಆದರೆ ಈ ಶಾಸನ್ಹೋಲ್ಲಿಖಿತ ತಾರಾಭಗ 
ವತೀ, ಬೌದ್ಧವಿಹಾರಗಳೆಲ್ಲಿ? - ಅವುಗಳ ಭಗ್ನಾವಶೇಷ 

ಗಳಾದರೂ ಸಿಗಬೇಕಲ್ಲವೆ? ಅವೆಲ್ಲ ಏನಾದವು ಆ 
ಪ್ರದೇಶದಲ್ಲೆಲ್ಲ ಪರಿಶೋಧಿಸಿದೆವು. ಪ್ರಸ್ತುತ ಶಾಸನವಿ 
ರುವ ಭಗ್ನಮಂದಿರವ ಹಿಂಭಾಗದಲ್ಲಿ ಭೂಗತವಾಗಿದ್ದ 


ಶಿಲ್ಪಫಲಕಗಳನ್ನು ಹುಡುಕಿ ತೆಗೆದೆವು. 


ಈ ಶಿಲ್ಪಫಲಕಗಳಲ್ಲಿ ಒಂದು - ಬೌದ್ಧ ಮತ್ತು 
ತಾರಾಭಗವತಿ ಮೂರ್ತಿಶಿಲ್ಪಗಳನ್ನೊಳಗೊಂಡಿವೆ. 
ಇನ್ನೊಂದು ಬಾಗಿಲುವಾಡ ಫಲಕದ ಚೊರಿನಲ್ಲಿ 
ವಿಶಿಷ್ಟ ರೀತಿಯ ಬಾಗಿಲು ಶಾಖೆ ಹಾಗೂ ಯೋಗ | 
ಪಟ್ಟವುಳ್ಳ ಬೋಧೀಸತ್ವ ಯಕ್ಷನ (ಜಂಬಾಲ!) ಶಿಲ್ಪ 
ಎರುವುದು ಪತ್ತೆಯಾಯಿತು. ಇವೆರಡನ್ನೂ ಈಗಾಗಲೇ 
ಪತ್ತೆಯಾದ ಶಾಸನ ಪಾಠದ ವಿವರಣೆಯ ಹಿನ್ನೆಲೆ 


೪೩ 


ಯಲ್ಲಿ ಪ್ಯಾಸಂಗಮಾಡಲು ಆರಂಭಿಸಿದೆವು. ಈ ಶಿಲ್ಪ ಫಲ 
ಕಗಳು ಹಾಗೂ ಶಾಸನವಿರುವ ದಿಬ್ಬದ ಭಗ್ಗಮಂದಿರ 
ಮೂಲತಃ ಬೌದ್ಧ ತಾರಾಭಗವತೀ ವಿಹಾರವಾಗಿದ್ದಿರಬ 
ಹುದು ಎಂಬುದನ್ನು ಹೆಚ್ಚು ಖಚಿತವಾಗಿ ಹೇಳಲು 
ಸಾಧ್ಯ ವಾಗುತ್ತದೆ. 


ಕಲ್ಯಾಣ ಚಾಳುಕ್ಕೆ ಆರ್ಮಡಿ ವಿಕ್ರಮಾದಿತ್ಯನ ಹ 
ದಲ್ಲಿ ಆತನ ಓರಿಯಶಸಿ ಲ್ಯೋದೇನಿಯು ಧಮ್ಮಪು 
ಪ್ರಧೇಶವನ್ನಾಳುತ್ತಿದ್ದಾಗ ಧರ್ಮವೊಳಲಿನ ವ 


ಜನ ಸೆಟ್ಟಿಗಳು ಸೇರಿ ಬೌದ್ಧವಿಹಾರ ಕಟ್ಟಿಸಿ ದಾನದತ್ತಿ 


ನೀಡಿದರು (೧೦೯೫). ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ 
ಲಕ್ಕುಂಡಿಯ ವಡ್ಡವ್ಯ ವಹಾರಿ' ಸಂಘವಯ್ಯ ಸೆಟ್ಟಿ 
ತಾರಾಭಗವತೀ ವಿಹಾರವನ್ನು ದೊಡ್ಡಪ್ರ ಮಾಣದಲ್ಲಿ 
ನಿರ್ಮಿಸಿದ (೧೦೯೮). ಶ್ರೀ ತಾರಾಭಗವತಿಯನ್ನು ಈ 
ಸೆಟ್ಟರು ವಿಶೇಷವಾಗಿ ಸ್ತುತಿಸಿದ್ದಾರೆ. ಇವನ್ನೆಲ್ಲ ದಾಖ 
ಲಿಸುವ ಶಾಸದನ ಶಿರೋಫಲಕದ ಮೇಲೆ \(Head- 


piece) ತಾರಾಭಗವಶೀ ಶಿಲ್ಪವನ್ನು ಕೆತ್ತಿಸಿದ್ದಾರೆ. 
“ನಮೋ ಬುದ್ದಾಯ, ಭಗವತೀ ತಾರಾ ನಮ 
ಸ್ತುಭ್ಯಂ” ಎಂದು ಆರಂಭವಾಗುವ ಬೌದ್ಧಧರ್ಮಾಯ 


ದೀರ್ಫ ಶಾಸನದ ಪಾಠದಲ್ಲಿ ಸೇರಿರುವ ಅಷ್ಟೇ 
ಬೃಹತ್ತಾಗಿದ್ದಿರಬಹುದಾದ ತಾರಾಭಗವತೀ ವಿಹಾರ 
ಹಾಗೂ ಅದನ್ನು ಖಚಿತಪಡಿಸುವ, ಈಗ ಪತ್ತೆಯಾಗಿ 
ರುವ ಸುಂದರ ಶಿಲಾಶಿಲ್ಪಗಳನ್ನು ವಿಶ್ಲೇಷಣೆ ಮಾಡಿ 
: ದಾಗ ನಮಗೆ ಗೊತ್ತಾಗುವ ಸಾಂಸ್ಕೃತಿಕ ಕಲಾ ಮಹ 


ತ್ವವನ್ನು ಹೀಗೆ ಸಂಗ್ರಹಿಸಬಹುದು: 
(೧) ಇದೀಗ ಪತ್ತೆಯಾದ ಶಿಲ್ಪಾವಶೇಷಗಳು 
ಮಧ್ಯ ಕಾಲೀನ ಕರ್ನಾಟಕದ ಕಲ್ಯಾಣ ಚಾಳುಕ್ಕ 


ಶೈಲಿಯ ಬೌದ್ಧ ಶಿಲ್ಪಕಲೆಗೆ ಮತ್ತೆರಡು ಸೇರ್ಪಡೆಗಳಾಗಿ 


ಮಹತ್ವ ಪಡೆಯುತ್ತವೆ. 


(೨) ಮಧ್ಯ ಕಾಲೀನ ಕರ್ನಾಟಕದಲ್ಲಿ ಇತರ 
ಧರ್ಮಗಳು ಶೀರಕಡೆಗಣಿಸ ಬಹುದಾಗಿದ್ದ “ಧರ್ಮವಾ 
ಗಿರದೆ “ನಾನೂ ಇದ್ದೇನೆ? ಎಂದು ಕೈಯೆತ್ತಿ ತೋರಿಸಿ 
ಕೊಳ್ಳುವಷ್ಟರ ಮಟ್ಟಿಗಾದರೂ ಪ್ರಬಲವಾಗಿತ್ತು ' — ಟ್ರ 
ಬೌದ್ಧಧರ್ಮ. 


(೩) ಈ ಕಾಲಘಟ್ಟದಲ್ಲಿ ಬುದ್ಧನಿಗಿಂತ ತಾರಾ 
ಭಗವತೀ ಹೆಚ್ಚಿನ ಪ್ರಾಧಾನ್ಯ ಪಡೆದಳು. ಬಳ್ಳಿಗಾವೆ - 


೪೪ 


` ಯಕಿ ಕಿಯಾರಾಧನೆಯಲ್ಲೂ 


ಬನವಾಸಿ - ಡಂಬಳ - ಕೋಳಿವಾಡಗಳಲ್ಲಿದ್ದ ತಾರಾ 
ಭಗವತೀ ವಿಹಾರ. ಭಗವತೀ ಆರಾಧನೆ, ಆ ಸಂಬಂ 
ಧದ ದಾನ ದತ್ತಿ ವಿವರಗಳು ಸ್ವಾರಸ್ಯಕರವಾಗಿವೆ. 


ಮೂಲದಲ್ಲಿ 
ತುಂಬಿದ ವೆ ೈದಿಕ 
ಮೂಡಿಬಂದ ಸರಳ 


ಯಜ್ಞಯಾಗಾದಿ ವಿವರಗಳಿಂದ 
ಆರಾಧನೆಗೆ ಪ್ರತಿಕ್ರಿಯೆಯಾಗಿ 
ಬೌದ್ದಮತವು ಬರಬರುತ್ತ 


` ಶಾಖೋಪಶಾಖೆಯಾಗಿ, ತಾಂತ್ರಿಕ ಆರಾಧನಾ ಸ್ವರೂಪ 


ಪಡೆದದ್ದು ಒಂದೆಡೆಯಾದರೆ,  ವಜ್ರಯಾನದಂತಹ 
ತಾಂತ್ರಿಕ ವಿಧಾನ, ` ತಾರಾಭಗವತಿಯ ಆರಾಧನೆ - 
ಉತ್ಸವ ಹೆಚ್ಚು ಜನಪ್ರಿಯವಾದದ್ದು ಇನ್ನೊಂದೆಡೆ. 


ತಾರೆ ಜಗತ್ತಿನ ರಕ್ಷಕಳು. ದುರ್ಬಲರಿಗೆ ಶಕ್ತಿ 
ದಾಯಕಳು. ತಾರಾಮಂತ್ರ ಪಠಣದಿಂದ ಪಾಪ ಕಷ್ಟ 
ಪರಿಹಾರವಾಗುವುದು. ಜನಸಾಮಾನ್ಯರ ಕಷ್ಟ ನಿವಾರ 
ಣೆಗಾಗಿ ಇವಳ ಆರಾಧನೆ ಅಗತ್ಯ ಎಂಬ ಭಾವನೆ 
ಹೆಚ್ಚಿತ್ತು. ಸಾಲದ್ದಕ್ಕೆ ಹಾವು, ಬೆಂಕಿ, ಭೂತ ಪಿಶಾಚಿಗ 
ಳನ್ನು "ಮಂತ್ರ ತಂತ್ರಾದಿಗಳಿಂದ ನಿವಾರಿಸಬೇಕು. ಇದಕ್ಕೆ 
ತಾಂತ್ರಿಕ ವಿಧಾನ ಒಂದು ಮಾಧ್ಯಮ ಎ ಈ ಧರ್ಮ್‌ 
ಪ್ರಸಾರವು ಜನರ ವಿಶ್ವಾಸಗಳಿಕೆಗೆ ಜನಾಚರಣೆಯಲ್ಲಿ 
ಆಗಲೇ ಇದ್ದ ನಂಬಿಕೆಗಳನ್ನು ಜಾನಪದ ಸತ್ವಪೂರ್ಣ 
ವಾಗಿ, ಜನಪ್ರಿಯವಾಗಿ ಆರಾಧಿಸುವುದು: ಅಂದಿನ 
ಅಗತ್ಯವಷ್ಟೇ ಅಲ್ಲ ಅನಿವಾರ್ಯವಾಯಿತೇನೋ. 


ಒಟ್ಟಿನಲ್ಲಿ ಆಧ್ಯಾತ್ಮಿಕ ಸಾಧನೆಮಾಡಿ ಕೇವಲ 
ಜ್ಞಾನಪಡೆದವ್ಯ ಕ್ವಿಗಿಂತ “ಅಕ ಕಷ್ಟನಿವಾರಕ ತಾರಾಭ 
ಗವತಿಯಂಥ ಸ್ತ್ರೀ ಶಕ್ತಿದೇವಿಯಾರಾಧನೆ ಹೆಚ್ಚು 
ಪ್ರಾಮುಖ್ಯತೆಯನ್ನು ಪಡೆಯಿತು. ಈ ಪ್ರಕ್ರಿಯೆ ಜೈನ 
ಹಿಂದೂಮತದ. ದುರ್ಗೆ 
-ಕಾಳಿಯಂಥ ದೇವಿಯಾರಾಧಾನೆಯಲ್ಲೂ ಗಮನಿಸು 
ವಂತೆ, ಬೌದ್ಧ ತಾರಾಭಗವತೀ ಆರಾಧನೆಯಲ್ಲಿ 
ತಪ್ಪದೇ ಗಮನಿಸಬೇಕು. ಬೌದ್ಧ ಶಾಸನಗಳ ದಾನಭಾ 
ಗದಲ್ಲಿರುವ ವಿವರಗಳಿಂದ ಇವು ರುಜುವಾತಾಗುತ್ತದೆ. 
ಸಂಘಮಯ್ಯ ವ್ಯಕ್ತಿನಾಮದಲ್ಲಿರುವ ಸಂಘವೂ ಬೌದ್ಧ 
ಮತದ ಹಿನ್ನೆಲೆಯಲ್ಲಿ ಆರ್ಥ ಪೂರ್ಣವಾಗಿದೆ. ಇನ್ನೂ 
ಹೆಚ್ಚಿನ ವ್ಯಾಪಕವಾದ ಕ್ಷೇತ್ರಕಾರ್ಯಮಾಡಿದಲ್ಲಿ' ಡಂಬ 
ಳದ ಬೌದ್ಧ ಸಾಂಸ್ಕೃತಿಕ “ಲಾಮಹತ್ವವನ್ನು. ಇನ್ನೂ 

ಷ್ಟವಾಗಿ “ೇಖಿಸಬಹುದಾಗಿದೆ. 


ಇತಿಹಾಸ ದರ್ಶನ 


ಅಡಿಟಿಪ್ಪಣಿಗಳು : 


1ಇಂಆ ೫ ಪ್ರ 185 

2. ಅದೇ 

3. ಅದೇ 

4. ಇಂಆ ೫ ಪು 273 

5. ತಾಳ್ತಜೆ tee ಹಿತ “ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ'' ಬೆಂಗಳೂರು 1988. 

ಪುಡಿ,4,89,92,111,116,118,131,164. 
ಲುಬುರ್ಗಿ ಎಂ.ಎಂ. (ಸಂ) “ಧಾರವಾಡ ಜಿಲ್ಲಾ ಶಾಸನಸೂಚಿ'' ಧಾರವಾಡ, -1975. 

7. ನಮ್ಮ ಕ್ಷೇತ್ರಕಾರ್ಯದಲ್ಲಿ ಸಹಕರಿಸಿದ ಡಂಬಳದ ನಾಗರಿಕರಿಗೆ ಹಾಗೂ ವಸತಿ-ಊಟದ ವ್ಯವಸ್ಥೆ ಮಾಡಿ 
ಪ್ರೋತ್ಸಾಹಿಸಿದ. ಡಂಬಳದ ವೀರಶೈವ ಮತಠಾಧಿಪತಿಗಳಿಗೆ ನಮ್ಮ ಹ್ಹ ತ್ಪೂರ್ವಕ ಕೃತಜ್ಞ ತೆಗಳು. 


೦ 


ಇತಿಹಾಸ ದರ್ಶನ 


೪೫ 


